ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : 1315 
ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ್‌ ಅರಳಿ 
, ಉತ್ತರಿಸುವ ದಿನಾಂಕ $ 18-03-2020 
ಉತ್ತರಿಸುವವರು ; ಉಪಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ ಮತ್ತು 


ಸಮಾಜ ಕಲ್ಯಾಣ ಸಚಿವರು. 


ಕ್ರ. ಪ್ರಶ್ನೆ ಉತ್ತರ 
ಸಂ. 
ಈ) | ನವರ ಕರೆಯಲ್ಲಿ ಸುಮಾರು 
ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಬಂದಿದೆ. 
ಇಲ್ಲಿಯವರೆಗೆ ಮಂಜೂರಾಗದೇ 
ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 
ಈ ಬಾದದ್ದಕ್ಲು ಎಷ್ಟು ವಿದ್ಯಾರ್ಥಿಗ] 2018-19ನೇ ಸಾಲಿನಿಂದ ಸಮಾಜ ಕಲ್ಯಾಣ ಇವಾಷ್‌ಷತ್ತು ಪರಶಿಷ್ಟ 


ಶಿಷ್ಯವೇತನ ಬಾಕಿ ಉಳಿದಿದೆ: ಬಾಕಿ | ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ 
ಇದ್ದಲ್ಲಿ ಅದನ್ನು ಯಾವಾಗ ಬಿಡುಗಡೆ | ವೇತನ ಹಾಗೂ 2019-20ನೇ ಸಾಲಿನಿಂದ ಮೆಟ್ರಿಕ್‌ ನಂತರದ 
ಮಾಡಲಾಗುವುದು? ವಿದ್ಯಾರ್ಥಿವೇತನದ ಮಂಜೂರಾತಿಗೆ ಸಂಬಂಧಿಸಿದಂತೆ, ತಂತ್ರಾಂಶವನ್ನು 
ಕರ್ನಾಟಕ ಸರ್ಕಾರದ ಇ-ಆಡಳಿತ ಇಲಾಖೆರವರು ಅಭಿವೃದ್ಧಿ ಪಡಿಸಿರುವ ರಾಜ್ಯ 
ವಿದ್ಯಾರ್ಥಿವೇತನ ಪೋರ್ಟಲ್‌ (State Scholarship Portal) ಮೂಲಕ 
ವಿದ್ಯಾರ್ಥಿವೇತನ ಮಂಜೂರಾತಿ ಕಾರ್ಯಕ್ರಮವನ್ನು ಅನುಷ್ಠಾನ 
ಮಾಡಲಾಗುತ್ತಿದೆ. ಸದರಿ ಪೋರ್ಟಲ್‌ನಲ್ಲಿ ಶಿಕ್ಷಣ ಇಲಾಖೆಯಿಂದ 
ವಿದ್ಯಾರ್ಥಿಗಳ ಶೈಕ್ಷಣಿಕ ವಿವರಗಳನ್ನು SATS ದತ್ತಾಂಶದಿಂದ ಪಡೆದು 
ಹಾಗೂ ವಿದ್ಯಾರ್ಥಿಗಳ ಆಧಾರ್‌ ಸಂಖ್ಯೆಯನ್ನು ಬ್ಯಾಂಕ್‌ ಖಾತೆಗೆ ಲಿಂಕ್‌ ಮಾಡಿ 
ಭಾರತ ಸರ್ಕಾರದ ವಿದ್ಯಾರ್ಥಿವೇತನ ಮಾರ್ಗಸೂಚಿಯನ್ವಯ ನಿಯಮಾನುಸಾರ 
DBT (Direct Benefits Transfer) ಮೂಲಕ ವಿದ್ಯಾರ್ಥಿಯ ಬ್ಯಾಂಕ್‌ 
ಖಾತೆಗೆ ನೇರವಾಗಿ ವಿದ್ಯಾರ್ಥಿವೇತನ ಜಮೆ ಮಾಡಲಾಗುತ್ತಿದೆ. 


ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ 
ವೇತನವನ್ನು  ಉಳಿಕೆಯಾಗಿರುವ 8655 ವಿದ್ಯಾರ್ಥಿಗಳಿಗೆ ಮಂಜೂರು 
ಮಾಡಬೇಕಾಗಿದ್ದು, ಮಂಜೂರಾತಿ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. 


ಮೆಟ್ರಿಕ್‌ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಬಾಕಿ 2982 ವಿದ್ಯಾರ್ಥಿಗಳಿಗೆ 


ಮಂಜೂರು ಮಾಡಬೇಕಾಗಿದ್ದು, ಮಂಜೂರಾತಿ ಪ್ರಕ್ರಿಯೆಯು 
ಪ್ರಗತಿಯಲ್ಲಿರುತ್ತದೆ. 


ಮೆಟ್ರಿಕ್‌ ನಂತರದ ವಿದ್ಯಾರ್ಥಿವೇತನಕ್ಕೆ ಸಂಬಂಧಿಸಿದಂತೆ ಅರ್ಹ 
ವಿದ್ಯಾರ್ಥಿಗಳಿಗೆ ನಿರ್ವಹಣಾ ವೆಚ್ಚ ಮತ್ತು ಕಾಲೇಜುಗಳ ಶುಲ್ಕಗಳನ್ನು 
ಮಂಜೂರು ಮಾಡಲಾಗುತ್ತಿದೆ. ವಿದ್ಯಾರ್ಥಿನಿಲಯಗಳಲ್ಲಿನ ವಿದ್ಯಾರ್ಥಿಗಳಿಗೆ 
ನಿರ್ವಹಣಾ ವೆಚ್ಚಗಳನ್ನು ಇಲಾಖೆಯ SMS (State Scholarship 
Management Information System)ಮೂಲಕ ಮಂಜೂರು 
ಮಾಡಲಾಗುತ್ತಿದ್ದು, ಕಾಲೇಜು ಶುಲ್ಕಗಳನ್ನು ರಾಜ್ಯ ವಿದ್ಯಾರ್ಥಿವೇತನ 
ಪೋರ್ಟಲ್‌ (State Scholarship Portal) ಮೂಲಕ ಅನುಷ್ಠಾನ 
ಮಾಡಲಾಗುತ್ತಿದೆ. ಕಾಲೇಜು ಶುಲ್ಕಗಳ ವಿವರಗಳನ್ನು ರಾಜ್ಯ ವಿದ್ಯಾರ್ಥಿವೇತನ 
ಫೋರ್ಟಲ್‌ (State Scholarship Portal) ನಲ್ಲಿ ಅಳವಡಿಸುವ 
ಪ್ರಕ್ರಿಯೆಯು ಪ್ರಗತಿಯಲ್ಲಿದ್ದು, ಕಾಲೇಜುಗಳ ಶುಲ್ಕಗಳನ್ನು ಮಂಜೂರು 
ಮಾಡಲು ಕ್ರಮ ವಹಿಸಲಾಗುವುದು. 


ಸಕಇ 123 ಪಕಸೇ 2020 Mi 
WM 


a 
(ಗೋವಿಂದ ಎಂ್ಮಕಾರೆಜೋಳ) 
ಉಪ ಮುಖ್ಯಮಂತ್ರಿಗಳ ಹಾಗೂ ಲೋಕೋಪಯೋಗಿ 
ಮತ್ತು ಸಮಾಜ ಕಲ್ಯಾಣ ಸಚಿವರು, 


